ಸಂಪೂರ್ಣ ಸ್ವೀಕಾರ 
ಕಮಲಾ ಮುಕುಂದ 


ನಮ್ಮನ್ನೇ ಕುರಿತ ಒಂದು ಸತ್ಯಸಂಗತಿಯನ್ನು ಪ್ರಸ್ತಾಪಿಸುತ್ತಾ 
ವಾನು ಈ ಲೇಖನವನ್ನು ಆರಂಭಸುತ್ತೇನೆ: ಬೇರೆಯವರು ನಮ್ಮನ್ನು 
ಸ್ಟೀಕರಿಸುತ್ತಾರೋ ಇಲ್ಲವೋ ಎಂದು ವಾವು ಸದಾ 
ಚಿಂತಿಸುತ್ತಿರುತ್ತೇವೆ. ಪ್ಲೀಕೃತವಾಗುವ (Acceptable) ಎಂಬ 
ಪದವೇ ವಾಸ್ತವಿಕವಾಗಿ ಸ್ವಲ್ಲ ದುರ್ಬಲವಾದದ್ದು. ನಮ್ಮನ್ನು 
ಪ್ರೀತಿಸಬೇಕು. ಆದರದಿಂದ ಕಾಣಬೇಕು, ಮೆಚ್ಚಬೇಕು ಎಂದು ನಾವು 
ಬಯಸುತ್ತೇವೆ... ನಮ್ಯ ಜೊತೆಗಾರರು ನಮ್ಮ ತಪ್ಪನ್ನು ಸೇರಿಸಿ 
ನಮ್ಮನ್ನು ಒಪ್ಪಿಕೊಳ್ಳುತ್ತಿಲ್ಲವೆಂಬ ಅನುಮಾನ ಬಂದಾಗ ಅಥವಾ 
ಅರಿವಾದಾಗ ಎಲ್ಲರೂ ಮೆಚ್ಚಬೇಕೆಂಬ ನಮ್ಮಲ್ಲ ಸದಾ ಮೊರೆಯುವ 
ಈ ಬಯಕೆ ತೀವ್ರವಾಗಿ ಬಾಧಿಸುತ್ತದೆ. ಇದೇ ರೀತಿಯಲ್ಲ ಮಕ್ಷಳ 
ಒಳಗಿನ ಚೈತನ್ಯವೂ ಕೂಡಾ ಚಿಕ್ಕ ವಯಸ್ಸಿನಲ್ಲೇ ಬೇಷರತ್ತಾಗಿ 
ಸ್ಟೀಕರಿಸಬೇಕೆಂಬ ಅಗತ್ಯತೆಯನ್ನು ಹೊಂದಿರುತ್ತದೆ. 


ಅವರು ಇದನ್ನೆಲ್ಲ ತಮ್ಮ ಸಮಾನ ವಯಸ್ಥರಿಂದ ಬಯಸುತ್ತಾರೆ 
ಮತ್ತು ಈ ಸಮಾನ ವಯಸ್ಸರೆಲ್ಲ ಇಷ್ಟು ಹೊತ್ತಿಗಾಗಲೇ ನಾವು 
ಮತ್ತು ಅವರು ಎಂಬ ಗುಂಪನ್ನು ಕಲ್ಪ್ಲಕೊಂಡು ಎಲ್ಲರನ್ನೂ 
ಒಳಗೊಳ್ಳುವ ಮತ್ತು ಹೊರಗಿಡುವ ಪ್ರವೃತ್ತಿಯನ್ನು ಬೆಳೆಸಿ- 
ಕೊಂಡಿರುತ್ತಾರೆ. ಇವರ ಮಧ್ಯೆ, ರೇಖೆಗಳು ಮತ್ತು ವಿಭಜನೆಗಳು ಆ 
ಕಡೆಯಿಂದ ಈ ಕಡೆಗೆ ಓಲಾಡುತ್ತಲೇ ಇರುವುದರಿಂದ ಮಕ್ಷಳಗೆ 
ಆಗೀಗ ಹೊರಗುಆದಂತೆ ಅನುಭವವಾಗುತ್ತದೆ. ಒಂದು ರೀತಿಯಲ್ಲ 
ಇದು ಒಳ್ಳೆಯದೇ ಆದರೂ. ಇದು ಅವರಲ್ಲ ನಿರಂತರವಾಗಿ 
ಅಭದ್ರತೆಯ ಭಾವನೆ ಮೂಡಿಸುತ್ತದೆ. ಆದಾಗ್ಯೂ, ವಿಭಿನ್ನ ಎಂದು 
ತರಗತಿಯಿಂದ ಹೊರಗುಳಯುವ ಮಗು ಕೊನೆಯದಾಗಿ 
ದೀರ್ಪಾವಧಿಯ ಬಹಿಷ್ಟಾರಕ್ಷೆ ಗುರಿಯಾಗುವ ಅಪವಾದವೂ ಇದೆ. 


ತರಗತಿಯಲ್ಲ ಯಾರು ಅನ್ನರಾಗಿರುತ್ತಾರೆ? 

ಕೆಲವು ಗುರುತಿಸಲಾಗದ ಸಂಸ್ಕೃತಿ, ಕೆಲವು ಮಾತಿಗೆ ನಿಲುಕದ 
ನಿಯಮಗಳಗೆ ಅಂದರೆ ಕೆಲವು ನಿರ್ದಿಷ್ಟ ಮಾನದಂಡಗಳಗೆ 
ಒಳಪಡದ ಯಾವುದೇ ಮಗು ಅವನು ಅಥವಾ ಅವಳು ವಿಭಿನ್ನ 
ಎನಿಸಿಕೊಳ್ಳಬಹುದು. ಆ ಮಗುವಿನ ಓದುವ ಕೌಶಲ ಅಥವಾ 
ಗಣಿತದ ಕೌಶಲಗಳು ತರಗತಿಯಲ್ಲ ಇತರರಿಗಿಂತ ಅತ್ಯಂತ 
ಕೆಳಮಟ್ಟದಲ್ಲ ಇರಬಹುದು ಅಥವಾ ಆ ಮಗುವು ತರಗತಿಯ ಒಳಗೆ 
ಮತ್ತು ಹೊರಗೆ ಗಮನ ಮತ್ತು ನಡವಳಕೆಯನ್ನು ನಿಭಾಯುಸುವಲ್ಲ 
ಕಷ್ಟಪಡುತ್ತಿರಬಹುದು. ಆ ಮಗುವಿಗೆ ಯಾವುದೇ ರೀತಿಯ ದೈಹಿಕ 
ತೊಂದರೆಗಳರಬಹುದು ಅಥವಾ ಆ ಮಗುವು ಸ್ವಪ್ರಚೋದನೆ 
(Stimming) ಯಲ್ಲ (ಆಟಸಂ ಪ್ರವೃತ್ತಿ ಹೊಂದಿರುವ ಮಕ್ನಕ ಒಂದು 
ಪುನರಾವರ್ತಿತ ನಡವಳಕೆ, ಕೆಲವೊಮ್ಮೆ ಅದು ಒಂದು 
ನಿಭಾಲುಸುವ ಯಾಂತ್ರಿಕತೆಯಂತೆ ಪ್ರದರ್ಶಿತವಾಗುತ್ತದೆ) 
ತೊಡಗಿ-ಕೊಂಡಿರಬಹುದು. ಕಾರಣ ಏನೇ ಆಗಿರಬಹುದು, ಇಂತಹ 
ಸ್ಥಿತಿಗಳಲ್ಲ ಇರುವ ಮಕ್ಕಳು ಹೆಚ್ಚು ಕಷ್ಟವನ್ನು ಅನುಭವಿಸುತ್ತಾರೆ. 
ಅವರಿಗೆ ಒಂದು ಮೂಲ ತೊಂದರೆಯುದೆ ಮತ್ತು ಇತರ ಮಕ್ಷಳಗೆ 
ಅದ್ಯಾವುದೂ ಇಲ್ಲ ಎನ್ನುವ ಅರಿವೂ ಅವರಿಗಿದೆ. ಆದರೆ ತಮ್ಮ 
ಸಮಾನ ವಯಸ್ಥ ಮಕ್ಕಅ೦ದ ಪ್ಲೀಕಾರ ಮನೋಭಾವ ಮತ್ತು ಪ್ರೀತಿ 


ಪಡೆಯುವ ಬದಲು ತಿರಸ್ಥಾರ,. ಮೂದಲಕೆ ಮತ್ತು ಒಂಟತನದ 
ಶಿಕ್ಷೆಗೆ ಅವರು ಒಳಗಾಗುತ್ತಾರೆ. ಇವೆಲ್ಲ ಅನುಚಿತ ಎಂಬುದು ಮುಖ್ಯ 
ಸಂಗತಿಯಲ್ಲ. ಆದರೆ, ಹೆಸರು ಕರೆದು ಗೇಅ ಮಾಡುವುದು ಅಥವಾ 
ಅವರ ಬಣ್ಣೆ ಗುಬ್ದಾಗಿ ಮಾತನಾಡಿಕೊಳ್ಳುವುದು ಮಾತ್ರ ಅವರನ್ನು 
ಘಾಸಿಗೊಳಸುತ್ತದೆ. 


ಇಂತಹ ಪ್ರತಿಕ್ರಿಯೆಗಳ ಬಣ್ಣೆ ಚರ್ಚಿಸಲು ಈ ಮಕ್ಕಳು ತುಂಬಾ 
ಚಿಕ್ಕವರು ಎನ್ನುವುದಾದರೆ. ಮಕ್ಷಳು ಎಂಥ ತೊಂದರೆಗಳದ್ದರೂ 
ಲೆಕ್ಕಿಸದೆ, ಎಲ್ಲರನ್ನೂ ಸಂಪೂರ್ಣವಾಗಿ ಒಪ್ಪಿಕೊಳ್ಳುವಂತೆ ಮಾಡಲು 
ಯಾವ ರೀತಿಯ ಶಾಲಾ ಸಂಸ್ಕೃತಿ ಇರಬೇಕೆಂದು ನನಗೂ 
ಮತ್ತು ನನ್ನ ಸಹೋದ್ಯೋಗಿಗಳಗೂ ಆಸಕ್ತಿಯ ವಿಚಾರವಾಗಿದೆ. 
ಹೀಗೆ ಭಿನ್ನವಾಗಿರುವ ಮಕ್ಕಳನ್ನು ಒಪ್ಪಿಕೊಳ್ಳುವಂತೆ ಇತರ 
ಸಾಮಾನ್ಯ ವಿದ್ಯಾರ್ಥಿಗಳಗೆ ಉತ್ತೇಜನ ನೀಡುವಂತಹ 
ಮಾದರಿಯುಂದ ಆಚೆಗೆ ಯೋಚಿಸುವ ಬಗ್ಗೆ ನಾವು ಆಸಕ್ತರಾಗಿದ್ದೆವು. 
ಪೂರ್ಣವಾಗಿ ಒಪ್ಪಿಕೊಳ್ಳುವ ಪ್ರಕ್ರಿಯೆಯು ಒಂದು ವಿಭಿನ್ನವಾದ 
ವಿಷಯವಾಗಿರಬಹುದು ಮತ್ತು ಅಂತಹ ಸಂಸ್ಥೃತಿಯು ಮನುಷ್ಯರ 
ಅನುಭವಗಳಲ್ಲರುವ ಸಾಮ್ಯತೆಯನ್ನು ಎತ್ತಿ ಹಿಡಿಯುತ್ತದೆ. ಅಲ್ಲದೆ 
ಗೌರವವನ್ನು ಗಳಸುವುದು ಅಥವಾ ಅರ್ಹವಾಗಿರುವುದಷ್ಟೇ ಅಲ್ಲ 
ಎಂಬುದನ್ನು ಸಮರ್ಥಿಸುತ್ತದೆ. ಜೊತೆಗೆ ನಮ್ಮ ಹವ್ಯಾಸ. 
ನೆನಪುಗಳು ಮತ್ತು ಧೋರಣೆಗಳೇ ನಮ್ಮ ವ್ಯಕ್ತಿತ್ತ ಎಂಬುದನ್ನು 
ಮೀರಿ ಯೋಜಚಿಸುವುದಕ್ಕೆ ಸಂಬಂಧಿಸಿ ಆಳವಾಗಿ ಬೇರೂರಿರುವ 
ಭಾವನೆಯನ್ನು ಪ್ರಶ್ನಿಸುವ ಮನೋಭಾವವನ್ನು ಕೂಡ ಎತ್ತಿ 
ಹಿಡಿಯಬಲ್ಲದು. 


ಏಕರೂಪತೆ 

ಮನೋವ್ಯೆಜ್ಞಾನಿಕ ಸಂಶೋಧನೆಯ ಪ್ರಕಾರ, ಸಣ್ಣ ಮಗುವೂ 
ಕೂಡ ಒಂದಲ್ಲ ಒಂದು ರೀತಿಯಲ್ಲ ತನ್ನನ್ನು ಇಷ್ಟಪಡುವವರನ್ನೇ 
ಆಯ್ದೆ ಮಾಡಿಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿರುತ್ತದೆ. ತನ್ನು ನೆಚ್ಚಿನ 
ತಿಂಡಿಯನ್ನು ಇಷ್ಟಪಡುವ ಅಥವಾ ಇಷ್ಟಪಡದಿರುವ ಒಂದು ಮಗು 
ಎರಡು ಗೊಂಬೆಗಳನ್ನು ಹೊಂದಿರುವುದನ್ನು ಸಂಶೋಧಕರು 
ತೋರಿಸುತ್ತಾರೆ. ತನ್ನನ್ನು ಯಾವ ಗೊಂಬೆ ಇಷ್ಟಪಡುತ್ತದೆ 
ಅದರೊಂದಿಗೇ ಆಟವಾಡಲು ಬಯಸುವ ಮಗು ಇನ್ನೊಂದು 
ಗೊಂಬೆಯನ್ನು ಒಂದಲ್ಲ ಒಂದು ರೀತಿಯಲ್ಲ ದಂಡಿಸಲು 
ಬಯಸುತ್ತದೆ!* 


ತೀರಾ ತೆಳುವಾದ ವಿಚಾರಗಳ ಆಧಾರದ ಮೇಲೆ "ನಾವು ಮತ್ತು 
ಅವರು' ಎಂಬ ವಿಭಾಗಗಳನ್ನು ಮಾಡುವ ತೀವ್ರವಾದ ಪ್ರಚೋದನೆ 
ನಮ್ಮಲ್ಲ ಹುಟ್ಟನಿಂದಲೇ ಬಂದಿದೆ ಎಂಬುದನ್ನು ಹಲವು ಶಿಶುಗಳ 
ಕುರಿತು ನಡೆದ ಇಂತಹ ಅಧ್ಯಯನಗಳು ಸಾಚೀತುಪಡಿಸಿವೆ. 
ಭನ್ನತೆಗಳಗೆ (Differences) ಬದಲಾಗಿ ಸಮಾನರೂಪತೆಗೆ 
(Similarities) ug್ತು ನೀಡಿದಾಗ ಮಕ್ಷಳು ಒಬ್ಬರಿಗೊಬ್ಬರು 
ಅನುಕಂಪ, ಅಕ್ಕರೆ ಮತ್ತು ಒಡನಾಟದಿಂದ ಇರಲು 
ಸುಲಭವಾಗುತ್ತದೆ ಎಂಬುವುದು ಈ ಸಂಶೋಧನೆಯಿಂದ ಸಿಕ್ಕಿರುವ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


45 


46 


ಒಂದು ಸುಳವು. ನಮ್ಮ ಸಮಾನರೂಪತೆಗಳು ಹೆಚ್ಚಾಗಿ 
ಸ್ಪುಟಗೊಳ್ಳುವುದಾದರೂ ಎಲ್ಲಿ? ಹೆಚ್ಚನ ಶಾಲಾಶಿಕ್ಷಣವನ್ನು ಎಲ್ಲಿ 
ಎಚ್ಚರಿಕೆಯಿಂದ ಸ್ಪಷ್ಟವಾಗಿ ವಿನ್ಯಾಸಗೊಆಸಲಾಗಿದೆಯೋ ಅಲ! 
ಸಾಮಾಜಕ ಸಂವಹನ ಮತ್ತು ಭಾವನಾತ್ಮಕ ಅಭಿವ್ಯಕ್ತಿ ಯಾವುದೇ 
ಶಾಲಾ ಪರಿಸರದಲ್ಲ ಢಾಳಾಗಿ ಕಾಣಬಹುದು. ಆದರೆ, ದೊಡ್ಡವರು 
ಇವುಗಳನ್ನು ಶಿಕ್ಷಣದ ಮೇಲೆ ಕೇಂದ್ರೀಕರಿಸುವುದು ಅಪರೂಪ. 
ಅದೇ ಸಾಮಾಜಕ ಸಂವಹನ ಮತ್ತು ಭಾವನಾತ್ಮಕ ಅಭಿವ್ಯಕ್ತಿಯು 
ಶಿಕ್ಷಣದ ಹೃದಯವಾದರೆ ಏನಾಗುತ್ತದೆ? ಎಲ್ಲರಿಗೂ ಅವರವರದ್ದೇ 
ಆದ ಮನೋವ್ಯತ್ತಿಗಳು ಇರುತ್ತವೆ. ಅವರದ್ದೇ ಆದ ಸಂಕೀರ್ಣ 
ಸಂಬಂಧಗಳರುತ್ತವೆ; ಅವರದ್ದೇ ಆದ ಸವಾಲು ಮತ್ತು 
ಮಿತಿಗಳರುತ್ತವೆ. ಅವರದ್ದೇ ಆದ ಆಟದ ಮೇಲಅನ ಪ್ರೀತಿ ಮತ್ತು ಸಣ್ಣ 
ಮುಟ್ಟ ತಮಾಷೆ ಹೀಗೆ ಎಲ್ಲವೂ ಇರುತ್ತವೆ ಎನ್ನುವುದು ಮಕ್ಕಳ 
ವಿಚಾರದಲ್ಲ ಬೇಗನೆ ಸ್ಪಷ್ಟವಾಗುತ್ತದೆ. ಕೇವಲ ಕಲಕೆಯಲ್ಲ 
ತೊಂದರೆಯುರುವ ಮಗುವಿಗೆ ಮಾತ್ರವಲ್ಲ. ಪ್ರತಿಯೊಬ್ಬರಿಗೂ 
ಒಂದಲ್ಲ ಒಂದು ಕಾಲಕ್ಷೆ ಸಹಾನುಭೂತಿ ಮತ್ತು ನೆರವಿನ ಹಸ್ತ 
ಬೇಕೇಬೇಕಾಗುತ್ತದೆ. ವಾಸ್ತವವಾಗಿ ನಮ್ಮ ಭಾವನೆಗಳು 
ನಮ್ಮೆಲ್ಲರನ್ನೂ ಒಂದುಗೂಡಿಸುತ್ತವೆ; ಅದಕ್ಕೆ ಮಕ್ಕಳು ಮತ್ತು 
ದೊಡ್ಡವರು ಎಂಬ ಭೇದವಿರುವುದಿಲ್ಲ. ಯಾಕೆಂದರೆ ಎಲ್ಲರ 
ಬದುಕಿನಲ್ಲೂ ಏರಿಆತಗಳು ಇದ್ದೇ ಇರುತ್ತವೆ; ಎಲ್ಲರಿಗೂ ಅವರದ್ದೇ 
ಆದ ಕಷ್ಟಗಳರುತ್ತವೆ. ಒಂದು ಶಾಲೆ ಶೈಕ್ಷಣಿಕ ವಿಷಯಗಳಗಿಂತ 
ಹೆಚ್ಚು ಮಹತ್ವದ್ದು ಎಂಬುದು ಗೊತ್ತಾದಾಗ, ವಿಶೇಷ ಆದ್ಯತೆಯ 
ಅಗತ್ಯವಿರುವ ಯಾವ ಮಗುವನ್ನೂ ನಿರ್ದಿಷ್ಟವಾಗಿ 
ಪ್ರತ್ಯೇಕಗೊಆಸುವ ಕಾರಣವೇ ಇರುವುದಿಲ್ಲ. ಒಂದು ಮಗು 
ಆಟಗಳ ವಿಚಾರದಲ್ಲ ಶಿಕ್ಷಕರ ಗಮನ ಬೇಕು ಎಂದು 
ಒತ್ತಾಯುಸುತ್ತದೆ. ಇನ್ನೊ೦ದು ಮಗು ಕುಂಬಾರಿಕೆ (ಮಣ್ಣಿನ ಪಾತ್ರೆ) 
ಮಾಡುವುದಕ್ಕೆ ಸಂಬಂಧಿಸಿದ ತರಗತಿಯಲ್ಲ ಹೆಚ್ಚನ ಸಹಾಯವನ್ನು 
ಬಯಸುತ್ತದೆ ಮತ್ತು ಮತ್ತೊಂದು ಮಗುವಿಗೆ ಊಟ 
ಮಾಡುವುದರಲ್ಲಯೇ ಕಷ್ಟವಾಗಿ ಸಹಾಯಕ್ಕಾಗಿ 
ಯಾಚಸುತ್ತಿರುತ್ತದೆ!. ಇದೇ ರೀತಿಯಲ್ಲ "ನಮಗೆಲ್ಲರಿಗೂ ನಮ್ಮದೇ 
ಆದ ಶಕ್ತಿ ಮತ್ತು ದೌರ್ಬಲ್ಯವಿದೆ” ಎಂಬ ಕ್ಷೀಷೆಯ ಮಾತನ್ನು 
ಎಳೆದಾಡಲು ಹೋಗದೇ ಏಕರೂಪತೆ ಎಂಬುದು ಸ್ಪಷ್ಟವಾಗಬೇಕು. 


ಗೌರವ ಮತ್ತು ಪ್ರೀತಿ 

ನೂರು ವರ್ಷಗಳ ಹಿಂದೆ ಲೇಖಕ ಮ್ಯಾಕ್ಸ್‌ ಎರ್‌ಮನ್‌ ಎಂಬವರು 
ರೀsiderata ಎ೦ಬ ಒಂದು ಸುಂದರ ಗದ್ಯ ಪದ್ಯವನ್ನು ಬರೆದಿದ್ದು. 
ಅದರ ಒಂದು ಸಾಲು ಸದಾ ನನ್ನೊಂದಿಗೆ ಸ್ಥಿರವಾಗಿದೆ; ನೀನು ಈ 
ಸೃಷ್ಟಿಯ ಒಂದು ಮಗು, ಮರಗಳು ಮತ್ತು ನಕ್ಷತ್ರಗಳಿಗಿಂತ 
ಕಮ್ಮಿಯೇನಿಲ್ಲ; ಇಲ್ಲರಲು ನಿನಗೆ ಹಕ್ಕಿದೆ. ತೀರಾ ಸರಳವಾದ ಈ 
ಸಾಲುಗಳು ಶಿಕ್ಷಕಿಯಾಗಿರುವ ನನಗೆ ಬಹಳ ದೊಡ್ಡ ರೀತಿಯಲ್ಲ 
ಸಹಾಯ ಮಾಡಿದೆ. ಭಾರತೀಯ ಸಮಾಜವು ಎಷ್ಟು ಅಸಾಧ್ಯವಾದ 
ರೀತಿಯಲ್ಲ ಶ್ರೇಷ್ಠತೆಯ ಗೀಳಣಗೆ ಒಳಗಾಗಿದೆ. ನಾವು ಗೌರವ ಮತ್ತು 
ಮೆಚ್ಚುಗೆಯನ್ನುಗಳಸಬೇಕು ಅಥವಾ ಒಂದು ಸಮರ್ಥನೀಯವಾದ 
ರೂಪದಲ್ಲ ಮೆಚ್ಚುಗೆಗೆ, ಗೌರವಕ್ಕೆ ಅರ್ಹತೆಯನ್ನು ಪಡೆಯಬೇಕು. 
ಆದರೆ ನಾವು ಅಂತಹ ನೆವದಲ್ಲ ಮಾರಾಟವಾಗಿದ್ದೇವೆ. 


ವ್ಯತಿರಿಕ್ತವಾಗಿ, ದೊಡ್ಡವರು ಎಲ್ಲ ಮಕ್ಷಳಗೆ ಅವರೆಲ್ಲರ ಭನ್ನತೆಗಳನ್ನು 
ಬದಿಗಿಟ್ಟು. ಸಹಜವಾಗಿಯೇ ಪ್ರೀತಿ ಮತ್ತು ಗೌರವವನ್ನು ನೀಡುವ. 
ಒಂದು ಮಾದರಿ ಶಾಲಾ ಸಂಸ್ಕೃತಿಯ ಚಿತ್ರಣವನ್ನು ನಾನು 
ಮುಂದಿಡುತ್ತೇನೆ. ನಾನಿಲ್ಲ ಕೇವಲ ಹೊಗಳಕೆಗಾಗಿ ಅಥವಾ 
ಮೆಚ್ಚಿಸಲು ಹೇಳುತ್ತಿಲ್ಲ. ಕೇಳಸಿಕೊಳ್ಳುವ ರೂಪದಲ್ಲಿ. 
ಸಮರ್ಪಕವಾದ ಗಂಜಭೀರತೆಯೊಂದಿಗೆ ಮಗು ಹೇಳದ್ದನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಸ್ಟೀಕರಿಸುವುದರಲ್ಲ. ಮಗುವನ್ನು ನಿರ್ಲಕ್ಷಿಸದಿರುವುದು ಇತ್ಯಾದಿಗಳ 
ರೂಪದಲ್ಪ್ಲ ಗೌರವ (ಣೀspೀಲt) ಇದೆ. ಹಾಗಂತ ಇದರಿಂದ ಮಕ್ಕಳು 
ಬಲವಾದ ಬೇಡಿಕೆಗಳನ್ನು ಮುಂದಿಡುವುದನ್ನು ಮತ್ತು ತಮ್ಮ 
ನಡವಳಕೆಂಯನ್ನು ಸವಾಅಗೊಡ್ಡುವುದನ್ನು ದೊಡ್ಡವರು 
ತಪ್ಪಿಸಬೇಕಾಗಿಲ್ಲ. ಇಂತಹ ಶಾಲೆಯಲ್ಲ ಮಕ್ಕಳು ಯಾವುದೇ 
ಉದ್ದೇಶ ಪೂರ್ವಕವಾದ ನಿರ್ದೇಶನವಿಲ್ಲದೆ ತಮಗೆ ಬೇಕಾದ 
ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಬಲ್ಲರೇ? ಇದು ವಿಶಾಲ ಮನಸ್ಸಿನ 
ಎಲ್ಲರನ್ನೂ ಒಪ್ಪಿಕೊಳ್ಳುವಂತಹ ವಾತಾವರಣವನ್ನು ಸೃಷ್ಟಿಸಲು 
ಸಹಾಯ ಮಾಡುತ್ತದೆ. 


ಇದು ನಿಜಕ್ಸೂ ಎಷ್ಟೊಂದು ಸರಳ ಸುಂದರವಾಗಿದೆ! ನನ್ನು 
ಅನುಭವದಿಂದ ಹೇಳುವ ಮಾತು ಏನೆಂದರೆ, ಶಾಲೆಯಲ್ಪ ವಯಸ್ಥರ 
ನಡುವೆ ಇಂತಹುದೊಂದು ಸಂಸ್ಕೃತಿಯನ್ನು ಹುಟ್ಟು ಹಾಕಲು 
ಸಾಧ್ಯವಿರುವುದು ನಿಜವಾದರೂ ಮಕ್ಕಳು ಇದನ್ನು ದೃಢ- 
ನಿಶ್ಚಯದಿಂದ ಮಾಡುವುದಿಲ್ಲ ಎಂದೇನೂ ಅಲ್ಲ. ಕೆಲವೊಮ್ಮೆ 
ಬಲಶಾಆಅಯಾದ ಜತೆಗಾರರನ್ನು ಕೆಳಕ್ಕೆ ಕೆದು ನಾನೇ ಮೇಲು ಎಂಬ 
ಭಾವನೆಗೆ ಸಂಬಂಧಿಸಿದ ಪ್ರಲೋಭನೆಯು ಮತ್ತೆ ಮತ್ತೆ 
ಪುನರಾವರ್ತನೆಯಾಗುವಂತೆ ಮಾಡುತ್ತದೆ; ಅವೇ ಗುರಿಗಳು ಮತ್ತು 
ಅದೇ ಅಪರಾಧಿಗಳು. ಹಾಗಾದರೆ ಪ್ರತಿಯೊಬ್ಬರೂ "ಈ 
ಸೃಷ್ಣಿಯಮಗು', ಪ್ರತಿಯೊಬ್ಬರೂ ನನ್ನನ್ನು ಒಪ್ಪಿಕೊಳ್ಳಬೇಕು 
ಎಂಬುದಕ್ಕೆ ಯಾವುದೇ ಸಮರ್ಥನೆ ಅಥವಾ ಕಾರಣದ 
ಅಗತ್ಯವಿರುವುದಿಲ್ಲ ಎಂಬ ವಯಸ್ಥ್ಸರ ಬಲವಾದ ಮತ್ತು ನಿರಂತರ 
ಸಂದೇಶದ ಮೌಲ್ಯವಾದರೂ ಏನು? ಇಂತಹ ಒಂದು ಪರಿಸರದಲ್ಲ. 
ಕಲಕೆಯಲ್ಲ ಸಮಸ್ಯೆ ಇರುವ ಮಗುವಿಗೆ ಆತ ಅಥವಾ ಆಕೆಯ 
ಶಿಕ್ಷಕರ ಪ್ರೀತಿ ಮತ್ತು ವಿಶ್ವಾಸದ ಸುಭದ್ರತೆಯಲ್ಲ ತಾನಿದ್ದೇನೆ ಎ೦ಬ 
ಭಾವನೆ ಬರಬಹುದು. ಹಾಗಿದ್ದೂ. ತನ್ನು ಸಮಾನ-ಮನಸ್ಥರೊಂದಿಗೆ 
ಹೋಲಕೆ ಮಾಡಿಕೊಳ್ಳುವ ಮಗುವಿಗೆ ಕೊರತೆಯ ಅನುಭವ 
ಆಗಬಹುದು. 


ಹಾಗಾದರೆ ಹೊರಬರುವ ದಾರಿ ಯಾವುದು? ಇನ್ನೊಬ್ಬರಿಗೆ ಹೋಲಕೆ 
ಮಾಡಿಕೊಳ್ಳುವ ವಿಧ್ವಂಸಕ ಸ್ವರೂಪದ ಬಧ್ವೆ ವಿದ್ಯಾರ್ಥಿಗಳು ಮತ್ತು 
ಶಿಕ್ಷಕರಿಂದ ಆಗಾಗ ಮಾತುಗಳನ್ನು ಕೇಳುತ್ತಿರುತ್ತೇವೆ. ನಾವು 
ಇನ್ನೊಬ್ಬರಿಗೆ ಹೋಲಕೆ ಮಾಡಿಕೊಂಡು ಕೀಳರಿಮೆ ಮತ್ತು 
ಮೇಲರಿಮೆಗೆ ಒಳಗಾಗಿ ಹೇಗೆ ತೊಂದರೆಗೆ ಒಳಗಾಗಿದ್ದೇವೆ 
ಎಂಬುದು ಗೊತ್ತಿದೆ. ಹೀಗೆ ಹೋಲಕೆ ಮಾಡಿಕೊಳ್ಳುವುದು ನಿಜಕ್ಸೂ 
ನಿರರ್ಥಕ ಎಂಬುದು ನಮಗೆಲ್ಲರಿಗೂ ಗೊತ್ತಿದ್ದರೂ. ಕಾಲ ಕಾಲಕ್ಕೆ 
ವಾವೀಗಲೂ ಅದನ್ನು ಮಾಡುತ್ತಲೇ ಇದ್ದೇವೆ. ಆದರೆ ಮಕ್ಷಳು 
ಬೆಕೆಯುತ್ತ ಹೋದ ಹಾಗೆ ಅವರ ಮೇಲೆ ಇಂಥ ಸಂಸ್ಕೃತಿಯ 
ಪರಿಣಾಮ ಜೀಳದೆ ಇರುವುದಿಲ್ಲ. ಒಬ್ಬ ವ್ಯಕ್ತಿ ಏನನ್ನು ಮಾಡಬಹುದು 
ಅಥವಾ ಏನನ್ನು ಮಾಡಲು ಸಾಧ್ಯವಿಲ್ಲ ಎಂಬುದರ ಮೂಲಕ ಆ 
ವ್ಯಕ್ತಿಯ ಮೌಲ್ಯವನ್ನು ಅಳೆಯಬೇಕು ಎಂದು ಅವರು ನಿಜಕ್ಸೂ 
ಯೋಚಿಸಲು ಹೋಗುವುದಿಲ್ಲ ಎಂಬುದು ನನ್ನು ನಂಬಕೆ. ಅವರ 
ನಡುವಿನ ಸಂಬಂಧಗಳು ಸಂಕೀರ್ಣವಾಗಿರುತ್ತದೆ ಮತ್ತು ಅವರ 
ನಡುವಿನ ಬಾಂಧವ್ಯಕ್ಕೆ ಸಾಮರ್ಥ್ಯ ಅಥವಾ ಅಸಾಮರ್ಥ್ಯಗಳು 
ಸಂಪೂರ್ಣವಾಗಿ ಅಪ್ರಸ್ತುತವಾಗಿರುತ್ತವೆ. 


ತನ್ನದೇ ಕಥೆಗಳನ್ನು ಕಟ್ಟುವುದು 

"ಯಾರು ನೀನು' ಎಂಬ ಮಾತಿನೊಂದಿಗೆ ಸಂಪೂರ್ಣ ಪ್ಲೀಕೃತಿಯ 
ಮಾತನ್ನು ಪೂರ್ಣಗೊಳಆಸುವುದು ಉತ್ತೇಜನಕಾರಿ ಕೆಲಸ. 
ನಮಗೂ ವೈಯಕ್ತಿಕ ಸ್ವರೂಪದ, ನಾವು ಯಾರು ಎಂಬ ನಮ್ಯ 
ಕಥೆಗಳು, ನಮ್ಮದೇ ಆದ ನಿರ್ದಿಷ್ಟ ಪ್ರಿಯ ಮತ್ತು ಅಪ್ರಿಯ 


ಸಂಗತಿಗಳು: ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ನಮ್ಮದೇ 
ವಿಚಾರಗಳನ್ನು ಒಪ್ಪಿಕೊಳ್ಳಬೇಕು ಎಂಬ ಗೀಳೂ ಇರುತ್ತದೆ. ಆದರೆ. 
ನಾನು ಯಾರು ಎಂಬ ಚಿತ್ರಗಳನ್ನು ನಾನು ಎಲ್ಲಯವರೆಗೆ ನನ್ನಲ್ಲೇ 
ಹಿಡಿದಿಟ್ಟು ಕೊಳ್ಳುತ್ತೇನೋ ಅಲ್ಲಯ ತನಕ ಅವು ನನಗೆ ನೋವು 
ತರುವುದು ಸುಲಭ ಎಂಬುವುದು ನನ್ನು ಭಾವನೆ. ಹೌದು, ಒಂದು 
ಮಗು 'ನಾನು ಕೆಟ್ಟದಾಗಿ ಬರೆಯುತ್ತೇನೆ' ಎಂಬ ಚಿತ್ರದ ಬದಲಗೆ 
ವಾನು ಚೆನ್ನಾಗಿ ಫುಟ್‌ಬಾಲ್‌ ಆಡುತ್ತೇನೆ" ಎಂಬುದಾಗಿ ಒಂದು 
ಚಿತ್ರವನ್ನು ಬದಅಸಲು ಬಯಸಬಹುದು; ನಮ್ಮ ಬಗ್ಗೆ ನಾವೇ 
ಹೇಳಕೊಳ್ಳುವ. ನಾವು ಯಾರು ಮತ್ತು ನಾವು ಏನಾಗಲು 
ಬಯಸಿದ್ದೇವೆ ಎ೦ಬ ಬಗ್ಗೆ ಕಥೆಗಳನ್ನು ಹೇಳುವ ಕುರಿತಂತೆ ನಾವು 
ನಮ್ಮ ಶಾಲೆಯಲ್ಲ ಒಂದು ಪ್ರಯತ್ನವನ್ನು ಮಾಡಿದೆವು. ಹೀಗೆ 
ಕಟ್ಟುವ ಕಥೆಗಳ ಮೂಲಕ ಅವಮಾನದಿಂದ ರಕ್ಷಿಸಿ ಮತ್ತು 
ಹೊಗಳಕೆಯಿಂದ ತಲೆ ಎತ್ತುವಂತೆ ಮಾಡಿ ವ್ಯಕ್ತಿತ್ವವನ್ನು 
ರೂಪಿಸುತ್ತದೆ. ಎಲ್ಲ ಕಾಲದಲ್ಲಯೂ ನಾವು ಇಂತಹುದನ್ನೇ 
ಮಾಡುವ ಮೂಲಕ ಜೀವನಕ್ಕೆ ಪ್ರತಿಸ್ತಂದಿಸುವ ಅಭ್ಯಾಸವನ್ನು 
ಬೆಳೆಸಿಕೊಂಡಿದ್ದರೂ ಕೂಡ ಇವೆಲ್ಲವೂ ಬಭ್ರಾಂತಿಂಶುನ್ನು 
ಉಂಟುಮಾಡುವ ಕ್ಷಣಗಳು. 


ಪ್ರತಿಯೊಬ್ಬರೂ ಹೇಳುವ ಇನ್ನೊಂದು ಮಾತು ಏನೆಂದರೆ 
ಕಲಕೆಯಲ್ಲ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಮಕ್ಕಳ ಬಹುದೊಡ್ಡ 
ಮಾನಸಿಕ ಸವಾಲು ಅವರಲ್ಲರುವ ಆತ್ಕಾಭಿಮಾನದ ಕೊರತೆ. 
ಕೇವಲ ಅಧಿಕ ಆತ್ಕಾಭಿಮಾನಕ್ಕೆ ಮನ್ನಣೆ ನೀಡುವ ಜಗತ್ತು ಮಾತ್ರ 


'ಆತ್ಕಾಭ ಮಾನದ ಕೊರತೆ'ಯಂತಹ (Low self-esteem) 
ಸಮಸ್ಯೆಗೆ ಕಾರಣವಾಗುತ್ತದೆ. ಕಲಕೆಯಲ್ಪನ ತೊಂದರೆ ಇಂದಿನ 
ಶೈಕ್ಷಣಿಕ ವಿದ್ಯಮಾನದಲ್ಲ ನಿಜಕ್ಸೂ ಸವಾಲು ಎಂಬುದರಲ್ಲಿ 
ಅನುಮಾನವಿಲ್ಲ, ಆದರೆ ಅದನ್ನೊಂದು ಸಮಸ್ಯೆಯಾಗಿ 
ಪರಿಗಣಿಸಬೇಕಾದ ಅಗತ್ಯವೇನೂ ಇಲ್ಲ. ಮಾನಸಿಕ ಘಾಸಿಗೆ 
ಬಹುಖೇಗ ಒಳಗಾಗುವ ವ್ಯಕ್ತಿತ್ಸವನ್ನು ಸೃಷ್ಟಿ ಮಾಡುವುದು ನೀವು 
ಸಮಸ್ಯೆಯನ್ನು ಸೃಷ್ಟಿ ಮಾಡಿದಂತೆ: ಆರಾಮದಾಯಕ ಬದುಕು. 
ಹುಸಿ ಪ್ರಶಂಸೆ. ಮಗುವನ್ನು ಭಾವನಾತ್ಮಕವಾಗಿ ಸರಿದೂಗಿಸುವ 
ಏನನ್ನಾದರೂ ಹುಡುಕುವಂತಹ ಸ್ಥಿತಿಯಲ್ಲ ಸಿಕ್ಕಿಹಾಕಿಕೊಂಡಂತೆ. 
ಪದವಿಯನ್ನು ಮುಗಿಸಿ ಎಷ್ಟೋ ವರ್ಷಗಳ ಬಳಕ ನಮ್ಮ 


ವಿದ್ಯಾರ್ಥಿಗಳಲ್ಲ ಒಬ್ಬಾತ ತನ್ನು ಅನುಭವವನ್ನು ಹೆೇೇಆಅ- 
ಕೊಂಡಿರುವುದು ಶಠಗಲೂ ನನಗೆ ನೆನಪಿದೆ: ಆತ ಅತ್ಯಂತ ಕಷ್ಟದಲ್ಲಿ 
ಓದಿದ್ದ. ಹಿದು ಅವನಿಗೆ ಸುಲಭವಾಗಿರಲಅಲ್ಲ, ಹಾಗಾಗಿ ತನ್ನು ಓದನ್ನು 
ಯಾರಾದರೂ ಹೊಗಳದರೆ ಅವನಿಗೆ ಭಾರೀ ಕರಿಕಿರಿಯಾಗುತ್ತಿತ್ತು. 
ಇದು ತನ್ನನ್ನು ಪ್ರೋತ್ಪ್ಥಾಹಿಸಿದಂತೆ ಅನಿಸುತ್ತಿತ್ತು ಎಂದು ಆತ 
ಹೇಳಕೊಂಡಿದ್ದ. ಆತನನ್ನು ಹೊಗಳಲು ಪ್ರೇರಣಿಯಾದರೂ. 
ನಮ್ಮಲ್ಲರುವ ಅಗತ್ಯವಾದರೂ ಏನು? ಕೆಲವರಿಗೆ ತಮ್ಯ ವ್ಯಕ್ತಿತ್ವದ 
ಬಲವಾದ ಪ್ರಜ್ಞೆಗೆ ಊರುಗೋಲನ ಅಗತ್ಯವಿರುತ್ತದೆಯೇ? ಹೀಗೆ 
ಆಸರೆ ನೀಡಬೇಕಾದ ವ್ಯಕ್ತಿತ್ವ ಇಲ್ಲದೇ ಇದ್ದಾಗ ಎಲ್ಲರೂ ಹೆಚ್ಚು 
ನಿರಾಳರಾದಂತೆ. 


ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಮಕ್ಕಳ ಕಲಕೆಗೆ 
ಹೇಗೆ ನಾವು ಪ್ರೋತ್ಸಾಹ ನೀಡಬೇಕು ಎಂಬ ಬಗ್ಗೆ ದೊಡ್ಡ ಮಟ್ಟದ 
ಸಂಶೋಧನೆ ನಡೆಯುತ್ತಿದ್ದು ಮುಂದಿನ ಒಂದು ದಶಕದ ಹೊತ್ತಿಗೆ 
ಅದರ ಪಫಲತಾಂಶ ತರಗತಿಯಲ್ಲ ಕಾಣಬಹುದು ಎಂಬ 
ಆಶಾವಾದವಿದೆ. ಪ್ರತಿಯೊಬ್ಬರ ಮನಸ್ಸಿನಲ್ಪ್ಲಯೂ ಉದ್ಭವಿಸುವ ಭನ್ನು 
ಭಾವನೆಗಳಗೆ ಕಾರಣವಾಗುವ ಮಾನಸಿಕ ಸ್ಥಿಮಿತವನ್ನು 
ನಿಭಾಲಯುಸುವುದು ಅತ್ಯಂತ ಮಹತ್ವದ ಕೆಲಸವಾಗಲದೆ. ಒಂದು 
ಮಗುವಿನ ವೈಯಕ್ತಿಕ ಮಟ್ಟದಲ್ಲ ಇರುವ ಕಹಕೊರತೆಂಯ 
ಭಾವನೆಯನ್ನು ನಿಭಾಯಿಸಲು ಆಪ್ಪಸಮಾಲೋಚನೆ ಮತ್ತು ಥೆರಪಿ 
ಮಾಡಬಹುದಾದರೂ ಅದರ ಪರಿಣಾಮಗಳು ತೀರಾ ಸೀಮಿತ 
ಎಂಬುದು ನನ್ನ ಭಾವನೆ. ಇಡೀ ತರಗತಿ ಅಥವಾ ಶಾಲೆಯಲ್ಲಯೇ 
ವಾಸವಿದ್ದಾರೆ ಎನ್ನುವ ರೀತಿಯಲ್ಲ ಮಾನಸಿಕ ಸೌಖ್ಯುದ ಬದ್ಧೆ ಯಾಕೆ 
ಗಮನ ಹರಿಸಬಾರದು? ಒಂದು ಪರಿಸರದ ಕಾರಣದಿಂದ ಚೇತರಿಕೆ 
ಕಂಡುಬಂದರೆ ಅಲ್ಲ ವೈಯಕ್ತಿಕಕ್ಕಿಂತ ಹೆಚ್ಚಾಗಿ ಸಮೂಹವೇ 
ಸಮದ್ರತೆಯ ರೂಪದಲ್ಲ ಹೆಚ್ಚಿನ ಸಹಾನುಭೂತಿಯನ್ನು 
ಒದಗಿಸಬಲ್ಲದು. ವೈಂಶುಕ್ತಿಕ್‌ ಮಟ್ಟದಲ್ಲಿ ನಡೆಂ೫ಖವ 
ಆಪ್ಪಸಮಾಲೋಚನೆ ಮತ್ತು ಥೆರಪಿ ೫) ಸಂಸ್ಥೃತಿಯಲ್ಲ 
ಬದಲಾವಣೆಯನ್ನು ತರುವುದಿಲ್ಲ. ಈ ವಿಚಾರದಲ್ಲ ನಾವು ಹೆಚ್ಚನ 
ಒತ್ತು ನೀಡಬೇಕಾಗಿದೆ ಎಂಬುದು ನನ್ನು ಭಾವನೆ. ಈ ಲೇಖನದಲ್ಪ 
ವ್ಯಕ್ತಪಡಿಸಲಾದ ಕೆಲವು ಚಂತನೆಗಳು ಸರ್ವ ಸಮ್ಮತಿಯ ಶಾಲಾ 
ಸಂಸ್ಕೃತಿಯನ್ನು ಸೃಷ್ಟಿಸಲು ಶಿಕ್ಷಣ ತಜ್ಞರಿಗೆ ಸಹಾಯ ಮಾಡುತ್ತವೆ 
ಎಂದು ನಾನು ಭಾವಿಸುತ್ತೇನೆ. 


'ಇಂತಹ ಇನ್ನೂ ಹೆಚ್ಚಿನ ಆಸಕ್ತಿದಾಯಕ ಅಧ್ಯೇಯನಗಳಗಾಗಿ https://www.youtube.com/watch?v=FRVVFW85IcU ನೋಡಿರಿ. 


ಕಮಲಾ ಮುಕುಂದ ಅವರಿಗೆ ಬೋಧನೆ ಎಂದರೆ ಅಚ್ಚುಮೆಚ್ಚು. ಸೆಂಟರ್‌ ಫಾರ್‌ ಲರ್ನಿಂಗ್‌ ಕೇಂದ್ರದಲ್ಲ ಅವರು 1೨೨5 ರಿಂದಲೂ ಕೆಲಸ 
ಮಾಡಿಕೊಂಡು ಬಂದಿದ್ದಾರೆ. ಕಮಲಾ ಅವರು ಎರಣು. ಕ್ಫ ತಿಗಳನ್ನು ಬರೆದಿದ್ದಾರೆ; 'ವಾಟ್‌ ಡಿಡ್‌ ಯೂ ಆಸ್ಟ್‌ ಅಟ್‌ ಸ್ಲೂಲ್‌ಟುಡೆ'- ಭಾಗ- 
1 ಮತ್ತು ಭಾಗ-2 (ಹಾರ್ಪರ್‌ ಕಾಲನ್ಸ್‌ ಪ್ರಕಾಶನ) ಎಂಬ ಈ ಕೃತಿಗಳು ಕಲಕೆ ಮತ್ತು ಬೆಳವಣಿದೆಯ” ಮನೋವಿಜ್ಞಾನಕ್ಕೆ 
ಸಂಬಂಧಿಸಿದ್ದಾಗಿದೆ. ಅವರನ್ನು kamala.mukunda@ gmail.com ಈ ಮಿಂಚಂ೦ಚೆಯಲ್ಲ ಸಂಪರ್ಕಿಸಬಹುದು. 


ಅನುವಾದ: ಮಂಜುನಾಥ್‌ ಚಾಂದ್‌ । 


ಪರಿಶೀಲನೆ: ನಾಗಮಣಿ ಎಸ್‌ ಎನ್‌ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


